ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಕೊಡಗು ಜಿಲ್ಲೆಯಲ್ಲಿ ಹೋಂಮೇಡ್‌ ಹೆಸರಿನ ನಕಲಿ-ಚಾಕ್‌ಲೇಟ್‌ ದಂಧೆ ನಿಯಂತಿಸುವ ಬಗ್ಗೆ 
ಶ್ರೀ ಸುನಿಲ್‌ ಸುಬ್ರಮಣಿ ಎಂ.ಪಿ. (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 


82 (13) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೊಡಗು ಜಿಲ್ಲೆಯಲ್ಲಿ ಮಾರಾಟವಾಗುತಿರುವ ನಕಲಿ ಹೋಂಮೇಡ್‌ ಚಾಕ್‌ಲೇಟ್‌ಗಳ ಹಾವಳಿ ಮತ್ತು 
ಇವುಗಳಿಂದ ಜನರಿಗೆ ಆಗುತ್ತಿರುವ ತೊಂದರೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಈ ನಕಲಿ ಚಾಕ್‌ಲೇಟ್‌ಗಳ ಮಾರಾಟವನ್ನು ತಡೆಯಲು ಸರ್ಕಾರ ಕೈಗೊಂಡ ಕ್ರಮಗಳೇನು? 


(ಇ) ಈ ನಕಲಿ ಹೋಂಮೇಡ್‌ಚಾಕ್‌ಲೇಟ್‌ಗಳನ್ನು ತಡೆಯಲು ಮತ್ತು ಉತ್ತಮ ಅಸಲಿ ಹೋಂಮೇಡ್‌ 
ಚಾಕ್‌ಲೇಟ್‌ಗಳನ್ನು ಮಾಡಲು ಮತ್ತು ಅದರ ಮಾರಾಟಕ್ಕೆ ಸರ್ಕಾರದ ನೀತಿಗಳು ಮತ್ತು 
ಕಾನೂನುಗಳೇನು ? (ವಿವರ ನೀಡುವುದು) 


